0 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1592 

ಶ್ರೀ ಶಶೀಲ್‌ ನಮೋಶಿ 

11-03-2022 

ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಕ್ರ.ಸಂ. ಪ್ರಶ್ನೆ ಉತ್ತರ 
ಅ) | ಕೆ.ಆರ್‌.ಇ.ಐ.ಎಸ್‌ ನೌಕರರಿಗೆ ಸಂಘದ ವಸತಿ ಶಾಲೆಗಳಿಗೆ -2011 ಹಾಗೂ ತದನಂತರ ಹಂತ 
ಕಳೆದ 10 ವರ್ಷಗಳಿಂದ | ಹಂತವಾಗಿ ಖಾಯಂ ಸಿಬ್ಬಂದಿಗಳ ನೇಮಕಾತಿ ಮಾಡಿದ್ದು ವರ್ಗಾವಣೆ 
ಪಾರದರ್ಶಕ ಕೌನ್ಸಿಲಿಂಗ್‌ | ಪ್ರಕ್ರಿಯೆಯನ್ನು 2018-19 ನೇ ಸಾಲಿನ ವರೆಗೆ ಕೌನ್ಸಿಲಿಂಗ್‌ 
| ಮೂಲಕ ವರ್ಗಾವಣೆ | ಮುಖಾಂತರ ವರ್ಗಾವಣೆ ಮಾಡಿರುವುದಿಲ್ಲ. 
ಮಾಡದಿರುವುದು ಸರ್ಕಾರ | 
ಗಮನಕ್ಕೆ ಬಂದಿದೆಯೇ: 2019-20ನೇ ಸಾಲಿನಲ್ಲಿ ಸರ್ಕಾರದ ಆದೇಶ ಸಂಖ್ಯೆ ಸಕಇ 19 
3 ಬಾದಿದ್ದಕ್ಲು ಕಾರಣಗಳೇನು; ಮೊದೇಶಾ 2019, ದಿನಾಂಕ: 06.07.2019 ರ ವರ್ಗಾವಣೆ 
ಪ್ರಸ್ತುತ ವರ್ಷವಾದರೂ ಮಾರ್ಗಸೂಚಿಯನ್ವಯ ಸಂಘದ ವಸತಿ ಶಾಲೆಗಳ ಸಿಬ್ಬಂದಿಗಳಿಗೆ 
ಕೌನ್ಸಿಲಿಂಗ್‌ ಮೂಲಕ ಕೌನ್ಸಿಲಿಂಗ್‌ ಮುಖಾಂತರ ವರ್ಗಾವಣೆ ಪ್ರಕ್ರಿಯೆಯನ್ನು 
ವರ್ಗಾವಣೆ ಕೈಗೊಳ್ಳಲಾಗಿರುತ್ತದೆ. K 
ಮಾಡಲಾಗುವುದೆಯೇ 2020-21 ಹಾಗೂ 2021-22ನೇ ಸಾಲುಗಳಲ್ಲಿ ಕೋವಿಡ್‌- 
ಇ) [ನಿರ್ದಿಷ್ಟ ಕಾಲಮಿತಿಯಲ್ಲಿ | 19 ಸಾಂಕ್ರಾಮಿಕ ರೋಗ ಹರಡುವಿಕೆ ಹಿನ್ನೆಲೆಯಲ್ಲಿ ಸಂಘದ 
ಕೌನ್ಸಿಲಿಂಗ್‌ ಮೂಲಕ | ವತಿಯಿಂದ ಕೌನ್ಸಿಲಿಂಗ್‌ ಮುಖಾಂತರ ವರ್ಗಾವಣೆ ಪ್ರಕ್ರಿಯೆಯನ್ನು 
ವರ್ಗಾವಣೆ ಮಾಡಲಾಗುವುದೇ; | ಕೊಗೊಳ್ಳಲು ಸಾಧ್ಯವಾಗಿರುವುದಿಲ್ಲ. 
(ವಿವರವಾದ ಮಾಹಿತಿ § 
ನೀಡುವುದು) ಪ್ರಸಕ್ಷ ಸಾಲಿನಲ್ಲಿ ವರ್ಗಾವಣೆ ಮಾರ್ಗಸೂಚಿಯನ್ನು 
ಸಿದ್ಧಪಡಿಸಲು ಆಯುಕ್ಕರು, ಸಮಾಜ ಕಲ್ಯಾಣ ಇಲಾಖೆ ಇವರ 


ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾಗಿರುತ್ತದೆ. 


ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ಕರಡು 
ವರ್ಗಾವಣೆ ಮಾರ್ಗಸೂಚಿಯನ್ನು ಸಿದ್ಧಪಡಿಸಲಾಗಿದ್ದು, |: 


ಸಂಬಂಧಿಸಿದಂತೆ ಸಂಘದ `ಮಾಯಿಂ "ಟಾ `'ಬಾಧಕಡರ 
ಸಿಬ್ಬಂದಿ ಪ್ರತಿನಿಧಿಗಳ ಸಭೆಯನ್ನು ಕರೆದು ಚರ್ಚಿಸಿ, ಅಂತಿಮಗೊಳಿಸಿ 
ಮಾದರಿ ವರ್ಗಾವಣೆ ಮಾರ್ಗಸೂಚಿಯನ್ನು ಸಮಿತಿಯ ಮುಂದೆ 
ಮಂಡಿಸಿ, ಸಮಿತಿಯ ನಿರ್ಣಯದಂತೆ ಕ್ರಮವಹಿಸಲಾಗುವುದು. 


ಸಕಣ 151 ಮೊಹೇಶಾ 2022 


(ಕೋಟ ಶ್ರಿ ಸ ಪೂಜಾರಿ) 
ಸಮಾಜ ಕಲ್ಯಾಣ ಮತ್ತು 
"ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


